ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ 


ಸಂಸ್ಥೆಗಳ ಕ್ಷೇತ್ರ) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:|436 
ಉತ್ತರಿಸಬೇಕಾದ ದಿನಾಂಕ 15.09.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಕ. ಸಂ. 


ಪ್ರ ಶೆ 


ಉತ್ತರ 


(ಅ) 


ದೇವರಾಜ್‌ ಅರಸು ವಸತಿ 
ಯೋಜನೆಯಡಿ ವಿಶೇಷ ವರ್ಗದ 
ವಸತಿಹೀವ ಅಂಗವಿಕಲರು, 
ವಿಧವೆಯರಿಗೆ ವಸತಿ ನೀಡುವ 
ಯೋಜನೆಯಲ್ಲಿ ಅನುದಾನ 
ಸಮರ್ಪಕವಾಗಿ 

ಬಿಡುಗಡೆಯಾಗದೆ ಯೋಜನೆಯ 
ಅನುಷ್ಠಾನ ಕುಂರಿತವಾಗಿರುವ 
ವಿಚಾರ ಮತ್ತು 
ಫಲಾಸುಭವಿಗಳು ಅನುದಾನ 
ಬಿಡುಗಡೆಯಾಗಿ ಸರ್ಕಾರಿ 
ಕಛೇರಿಗಳಿಗೆ "ಅಲೆದಾಡುವ 


ದೇವರಾಜ್‌ ಅರಸು ವಸತಿ ಯೋಜನೆಯನ್ನು 
ಒಳಗೊಂಡಂತೆ ವಿವಿಧ ವಸತಿ ಯೋಜನೆಗಳಡಿ 
ಮಂಜೂರಾದ ಮನೆಗಳಿಗೆ ಇಂದಿರಾ ಮನೆ ಟ್ಯಪ್‌ ನ 
ಮುಖಾಂತರ ಜಿ.ಪಿ.ಎಸ್‌ ಮಾಡಲಾದ ಮನೆಗಳ ಬೌತಿಕ 
ಪ್ರಗತಿಗಮುಗುಣವಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿತ್ತು, ಆದರೆ, ಪ್ರಗತಿಯಲ್ಲಿರುವ 
ಮನೆಗಳಲ್ಲಿ ಕೆಲವು ಅನರ್ಹ ಫಲಾನುಭವಿಗಳ ಆಯ್ಕೆ 
ಕಂಡು ಬಂದಿರುವುದರಿಂದ ಅಮುದಾನ 
ದುರ್ಬಳಕೆಯನ್ನು ತಡೆ ಹಿಡಿಯುವ ಉದ್ದೇಶದಿಂದ 
ಸರ್ಕಾರದ ಆದೇಶ ಸಂಖ್ಯೆ:ವಇ 154 ಹೆಚ್‌ಎಎಂ 2019, 
ದಿನಾ೦ಕ:16.11.2019 ರ ರೀತ್ಕಾ' ಪ್ರಗತಿಯಲ್ಲಿರುವ 
ಮನೆಗಳನ್ನು ಇಂದಿರಾ ಮನೆ ಮೊಬೈಲ್‌ ಆಪ್‌ 


ವಿಚಾರ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; 


ಮೂಲಕ ಜಿ.ಪಿ.ಎಸ್‌ ಗೆ ಅಳವಡಿಸಿ, ಅರ್ಹಗೊಂಡ 
ನಂತರ ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ Gಂ |. 
ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ 


ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೂ ನಗರ 
ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, 


ದೃಢೀಕರಿಸಿದ ನಂತರ ಸದರಿ ಫಲಾನುಭವಿಗಳ ಆಧಾರ್‌ 
ಜೋಡಣೆಯಾದ ಬ್ಯಾಂಕ್‌ ಖಾತೆಗೆ ಡಿ.ಬಿಟಿ 
ಮುಖಾಂತರ ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು. 


' ಮುಂದುವರೆದಂತೆ ವಿವಿಧ 
ಯೋಜನೆಗಳಡಿ "ಪ್ರಗತಿಯಲ್ಲಿರುವ ಮನೆಗಳ 
ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡುವಾಗ |. 
ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಎ೦ಬ ಎರೆಡು 
ಪರಿಶೀಲನಾ ವೆಧಾನಗಳ ಮೂಲಕ ಅನುದಾನ 
ಬಿಡುಗಡೆ ಆಗುತ್ತಿದ್ದು, ಇದರಿಂದ ಆಗುವ 
ವಿಳಂಬವನ್ನು ತಪ್ಪಿಸಲು ಮೇಲ್ಕಂಡ ಇಂದಿರಾ ಆಪ್‌ 
ಮತ್ತು ವಿಜಿಲ್‌ ಆಪ್‌ ಅನ್ನು ಒಗೂಡಿಸಿ, ಇಂದಿರಾ 
ವಿಜಿಲ್‌ ಟಪ್‌ ಎಂಬ ನೂತನ ತಂತ್ರಾಂಶವನ್ನು 
ಅಳವಡಿಸಲಾಗಿದ್ದು, ಫಲಾನುಭವಿಗಳಿಗೆ ಶೀಘ್ರವಾಗಿ 
ಅನುದಾನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 


ಮ 


ವಸತಿ | 


ಬೆಳಗಾವಿ ಜಿಲ್ಲೆಗೆ 2018-2019 ಮತ್ತು 2019-2020 | 


(ಆ) |ಹಾಗಿದ್ದಲ್ಲಿ, ' ಬೆಳಗಾವಿ ಜಿಲ್ಲೆಗೆ 
2018-19, 2019-20 ಮತ್ತು 2020- | ನೇ ಸಾಲಿನಲ್ಲಿ ಯಾವುದೇ ಮನೆಗಳ ಗುರಿಯನ್ನು 
21 ಸೇ ಸಾಲಿನಲ್ಲಿ ಎಷ್ಟು ಅರ್ಹ | ಹಂಚಿಕೆ ಮಾಡಲಾಗಿರುವುದಿಲ್ಲ. 2020-2021 ಸೇ 
ಫಲಾನುಭವಿಗಳಿಗೆ ವಸತಿ | ಸಾಲಿನಲ್ಲಿ ಸರ್ಕಾರವು ಆದೇಶ ಸಂಖ್ಯೆ :ವಇ 56 ಹೆಚ್‌ 
ನೀಡುವ ಗುರಿ ಹೊಂದಲಾಗಿತ್ತು ; | ಎಹೆಚ್‌ 2020, ದಿನಾಂಕ :27.01.2021 ರಲ್ಲಿ 1879 
ಎಷ್ಟು ಅನುದಾನ | ಮನೆಗಳ ಗುರಿಯನ್ನು ವಿವಿಧ ವಿಧಾನ ಸಭಾ 
ಒದಗಿಸಲಾಗಿತ್ತು ; ಈಗಾಗಲೇ | ಕ್ಲೇತ್ರಗಳಿಗೆ ಮಂಜೂರು ಮಾಡಲಾಗಿದ್ದು, 
ಎಷ್ಟು ಅನುದಾನ | ಫಲಾನುಭವಿಗಳ ಅನುಮೋದನೆ ಪ್ರಕ್ರಿಯೆಯು 
ಬಿಡುಗಡೆಯಾಗಿದೆ; (ವಿವರ | ಪ್ರುಗತಿಯಲ್ಲಿರುತ್ತದೆ. 
ನೀಡುವುದು) ) 

(ಇ) | ಬೆಳಗಾವಿಗೆ ಜಿಲ್ಲೆಗೆ 2018-19, 
2019-20 ಮತ್ತು 2020-21 ನೇ 
ಸಾಲಿನಲ್ಲಿ ನೀಡಿದ್ದ ಒಟ್ಟು 
ಗುರಿಗಳಲ್ಲಿ ಈವರೆಗೆ ಆಗಿರುವ 
ಪ್ರಗತಿಯೆಷ್ಟು ; ಎಷ್ಟು ಮಂದಿ 
ಫಲಾನುಭವಿಗಳು ಸಂಪೂರ್ಣ 
ಮನೆ ಕಟ್ಟಿಕೊಂಡಿಬ್ದಾರೆ; ಬಾಕಿ 
ಉಳಿದ ಮನೆಗಳು ಯಾವ 
ಹಂತದಲ್ಲಿವೆ: ಬಾಕಿ ಉಳಿಯುವ 
ಕಾರಣಗಳೇನು ; (ಆವಿನರ 
ನೀಡುವುದು) 

(ಈ) | ಯಾವ ಕಾಲಮಿತಿಯಲ್ಲಿ ಸದರಿ ಫಲಾನುಭವಿಗಳ ಅನುಮೋದನೆ ಪ್ರಕ್ರಿಯೆ 
ಯೋಜನೆಯು ಸಂಪೂರ್ಣ | ಪ್ರಗತಿಯಲ್ಲಿದ್ದು, ಅನುಮೋದಸೆಗೊಂಡ 
ಅನುಷ್ಠಾನಗೊಳಿಸಲಾಗುವುದು? ಫಲಾನುಭವಿಗಳಿಗೆ ಕಾಮಗಾರಿ ಆದೇಃ ನೀಡಿ 


ಯೋಜನೆಯನ್ನು ಅನುಷ್ಮಾನಗೊಳಿಸಲಾಗುವುದು. 


ಸಂಖ್ಯೆ :ವಇ 297 ಹೆಚ್‌ ಎಎಂ 2021 


ನ 


ಹ, 

(ವಿ. ಸೋಮಣ್ಲ) 

ವಸತಿ ಮತ್ತು ಮೂಲಸೌಲಭ್ಯ 
"ಅಭಿವೃದ್ಧಿ ಸಚಿವರು 


